ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಲ್ಲೆ ಸಂಖ್ಯೆ £¢ 15 
2 ಸದಸ್ಯರ ಹೆಸರು : ಶ್ರೀ ಎಂ. ಎ ಗೋಪಾಲಸ್ವಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3 ಉತ್ತರಿಸುವ ದಿನಾಂಕ : 23-12-2021 
ಉತ್ತರಿಸುವವರು : ಮಾನ್ಯ ಮುಖ್ಯಮಂತ್ರಿಗಳು 


ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಳೆದ 3 
ವರ್ಷಗಳಲ್ಲಿ ವಸೂಲಾದ ಆಸ್ತಿ ತೆರಿಗೆ 
ಮೊತ್ತವಷ್ಟು ಮತ್ತು ವಸೂಲಾಗದ 
ಮೊತ್ತವೆಷ್ಟು; (ಪಾಲಿಕೆವಾರು ಮಾಹಿತಿ 
ನೀಡುವುದು) 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ಕಳೆದ 3 ವರ್ಷಗಳಲ್ಲಿ ವಸೂಲಾದ ಆಸ್ತಿ ತೆರಿಗೆ ಮೊತ್ತ ಮತ್ತು 
ವಸೂಲಾಗದ ಆಸ್ತಿ ತೆರಿಗೆ ಮೊತ್ತದ ವಿವರಗಳು ಈ 
ಕೆಳಕಂಡಂತಿವೆ. 


(ರೂ.ಕೋಟಿಗಳಲ್ಲಿ) 
NEE LN 
2018-19 2546.26 735.74 


2019-20 2685.35 814.65 
2020-21 2781.45 718.55 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ರೂ.25.00 ಲಕ್ಷಕ್ಕೂ ಹೆಚ್ಚು ಮೊತ್ತದ ಆಸ್ತಿ ತೆರಿಗೆಯನ್ನು ಬಾಕಿ 
ಉಳಿಸಿಕೊಂಡಿರುವ ಕೈಗಾರಿಕೆಗಳು, ಕಂಪನಿಗಳು, ವಾಣಿಜ್ಯ 
ಸಂಕೀರ್ಣಗಳು, ಮಾಲ್‌ಗಳು, ಅಪಾರ್ಟ್‌ಮೆಂಟ್‌ಗಳು, 
ಮದುವೆ ಮಂಟಪಗಳು, ಶಾಲೆ-ಕಾಲೇಜುಗಳು ಹಾಗೂ 
ಇನ್ನಿತರೆ ವಾಣಿಜ್ಯ ವ್ಯವಹಾರ ನಡೆಸುವ ಕಟ್ಟಡಗಳ 
ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ. ಸದರಿ ಸ್ಪತ್ತುಗಳಿಂದ 
ವಾರ್ಷಿಕ ರೂ.33.68 ಕೋಟಿಗಳಷ್ಟು ಮೊತ್ತವನ್ನು (ಬಡ್ಡಿ 
ಮತ್ತು ದಂಡ ಹೊರತುಪಡಿಸಿ) ವಸೂಲಾತಿ 
ಮಾಡಬೇಕಾಗಿರುತ್ತದೆ. 


ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರೂ.25.00 ಲಕ್ಷಕ್ಕೂ 
ಹೆಚ್ಚು ಮೊತ್ತದ ಆಸ್ತಿ ತೆರಿಗೆಯನ್ನು ಬಾಕಿ 
ಉಳಿಸಿಕೊಂಡಿರುವ ಕೈಗಾರಿಕೆಗಳು, 
ಕಂಪನಿಗಳು, ವಾಣಿಜ್ಯ ಸಂಕೀರ್ಣಗಳು, 
ಮಾಲ್‌ಗಳು, ಅಪಾರ್ಟ್‌ಮೆಂಟ್‌ಗಳು, 
ಮದುವೆ ಮಂಟಪಗಳು, 
ಶಾಲೆ-ಕಾಲೇಜುಗಳು ಹಾಗೂ ಇನ್ನಿತರೆ 
ವಾಣಿಜ್ಯ ವ್ಯವಹಾರ ನಡೆಸುವ ಕಟ್ಟಡಗಳು 
ಯಾವುವು; ಇವರಿಂದ ವಸೂಲಾಗಬೇಕಾದ 
ಮೊತ್ತವೆಷ್ಟು (ಪ್ರಕರಣವಾರು ದಾಖಲೆ 
ಸಹಿತ ವಿವರ ನೀಡುವುದು) 


ಇಂತಹ ಬಹುತೇಕ ಪ್ರಕರಣಗಳಲ್ಲಿ ಕಾರಣ ಕೇಳಿ ಪತ್ರಗಳನ್ನು 
ಜಾರಿ ಮಾಡಿ, ಆದಾಗ್ಯೂ ತೆರಿಗೆ ಪಾವತಿಸದೇ ಇದ್ದಲ್ಲಿ ಜಪ್ತಿ 
ವಾರೆಂಟ್‌ ಕಾರ್ಯಾಗತಗೊಳಿಸಿ, ಆಸ್ತಿತೆರಿಗೆ ವಸೂಲಾತಿ 
ಮಾಡಲು ಅವಕಾಶ ಕಲ್ಲಿಸಲಾಗಿರುತ್ತದೆ. ಇಂತಹ 
ಪ್ರಕರಣಗಳಲ್ಲಿ ಆಸ್ತಿತೆರಿಗೆ ಮೇಲೆ 2020-21ನೇ ಸಾಲಿನವರೆಗೆ 
ಮಾಹೆಯಾನ ಶೇ.2 ರಷ್ಟು ಬಡ್ಡಿಯನ್ನು ಮತ್ತು 2021-22ನೇ 
ಸಾಲಿನಿಂದ ವಾರ್ಷಿಕ ಶೇ.9೨ ರಷ್ಟು ಬಡ್ಡಿಯನ್ನು ವಸೂಲಾತಿ 
ಮಾಡಲಾಗುತ್ತದೆ. 


ಇಂತಹ ಬಹುತೇಕ ಪ್ರಕರಣಗಳಲ್ಲಿ ಆಸ್ತಿ 
ತೆರಿಗೆ ಪಾವತಿಸದೇ ಬಾಕಿ 
ಉಳಿಸಿಕೊಂಡಿರುವವರ ಏರುದ್ಧ ಯಾವುದೇ 
ಕ್ರಮವಹಿಸದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, ಈ 
ಪ್ರಕರಣಗಳಲ್ಲಿ ಎಷ್ಟು ಬಡ್ಡಿ ವಸೂಲಿ 
ಮಾಡಲಾಗಿದೆ: (ಪ್ರಕರಣವಾರು ದಾಖಲೆ 
ಸಹಿತ ವಿವರ ನೀಡುವುದು) 


ಈ ರೀತಿ ಆಸ್ತಿ ತೆರಿಗೆಯನ್ನು ಬಾಕಿ 
ಉಳಿಸಿಕೊಂಡಿರುವ ಕೈಗಾರಿಕೆಗಳು, 
ಕಂಪನಿಗಳು, ವಾಣಿಜ್ಯ ಸಂಕೀರ್ಣಗಳು, 
ಮಾಲ್‌ಗಳು, ಅಪಾರ್ಟ್‌ಮೆಂಟ್‌ಗಳು, 
ಮದುವೆ ಮಂಟಪಗಳು, ಶಾಲೆ- 
ಕಾಲೇಜುಗಳು ಹಾಗೂ ಇನ್ನಿತರೆ ವಾಣಿಜ್ಯ 
ವ್ಯವಹಾರ ನಡೆಸುವ ಕಟ್ಟಡಗಳ ಮಾಲೀಕರ 
ವಿರುದ್ಧ ಕೈಗೊಂಡಿರುವ ಕ್ರಮಗಳೇನು? 
(ಪಕರಣವಾರು ದಾಖಲೆ ಸಹಿತ ವಿವರ 
ನೀಡುವುದು) 


ಇಂತಹ ಬಹುತೇಕ ಪ್ರಕರಣಗಳಲ್ಲಿ ಕಾರಣ ಕೇಳಿ 
ಪತ್ರಗಳನ್ನು ಜಾರಿ ಮಾಡಿ ಆದಾಗ್ಯೂ ತೆರಿಗೆ ಪಾವತಿಸದೇ 
ಇದ್ದಲ್ಲಿ ಜಪ್ತಿವಾರೆಂಟ್‌ ಕಾರ್ಯಾಗತಗೊಳಿಸಿ, ಆಸ್ತಿತೆರಿಗೆ 
ವಸೂಲಾತಿ ಮಾಡಲಾಗುತ್ತಿದೆ. ಮುಂದುವರೆದಂತೆ, 
ಬಿಬಿಎಂಪಿ ಕಾಯ್ದೆ 2020ರಲ್ಲಿ ಆಸ್ತಿತೆರಿಗೆ ಬೇ-ಬಾಕಿ 
ಉಳಿಸಿಕೊಂಡಿರುವ ಪ್ರಕರಣಗಳಲ್ಲಿ ಚರ, ಸ್ಥಿರ ಮತ್ತು 
ಬ್ಯಾಂಕ್‌ ಖಾತೆಗಳನ್ನು ಮುಟ್ಟುಗೋಲು ಹಾಕಿಕೊಂಡು 
ಬೇ-ಬಾಕಿ ಆಸ್ತಿತೆರಿಗೆಯನ್ನು ವಸೂಲಾತಿ ಮಾಡಲು 
ಅವಕಾಶ ಕಲ್ಲಿಸಲಾಗಿರುತ್ತದೆ. ಸದರಿ ಕಾಯ್ದೆಗೆ ಹೊಸದಾಗಿ 
ನಿಯಮಗಳನ್ನು ರಚಿಸಿ, ಕಾಯ್ದೆ ಹಾಗೂ ನಿಯಮಗಳ 
ಅನ್ವಯ ಬೇ-ಬಾಕಿ ವಸೂಲಾತಿಗೆ ಕ್ರಮವಹಿಸಲಾಗುವುದು. 


ನಅಇ 400 ಎಂಎನ್‌ಯು 2021 RAD 


(ಬಸವರಾಜ ಬೊಮ್ಮಾಯಿ ಸ್ಯಾ 
ಮುಖ್ಯಮಂತ್ರಿ. 


_ನಿಧಾನಸಭೆಯ ಸದಸ್ಯರಾದ ಶ್ರೀ ಎಂ.ಎ.ಗೋಪಾಲಸ್ವಾಮಿ(ಸ್ಥಳಿಯ ಸಂಸ್ಥೆಗಳ ಸ್ನೇತ್ರ ಕವರು ಕಳಡವ ಚಕ್ಕಿ ಸರತ ಪ್ರತ್ನ ಸಾಖ್ಯಗ50215) ರನ್ನನ ತನ ಸಾಷ್ಯಸಕ್ಕ ಇಾತ್ತತಗವು 


ಮೊತ್ತ ರೂಗಳಲ್ಲಿ 
93-ವಸಂತನಗರ 


ಖಾತೆದಾರರ ಹೆಸರು, ಸ್ಪತ್ತಿನ ಸಂಖ್ಯೆ 


ಮತ್ತು ವಿಳಾಸ ವಸೂಲಾತಿಗೆ ಕೈಗೊಂಡಿರುವ ಕ್ರಮ 


ಸದರಿ ಸ್ವತ್ತಿಗೆ ಆಸ್ತಿತೆರಿಗೆಯನ್ನು ಪರಿಷ್ಠರಣೆ ಮಾಡಲಾಗಿದ್ದು. ಇದರ 
ವಿರುದ್ಧ ಖಾತೆದಾರರು: ಮೇಲ್ಮನವಿ ಸಲ್ಲಿಸಿದ್ದು, ಸದರಿ 
ಮೇಲ್ಗನವಿಯು ಮಾನ್ಯ ಜಂಟಿ ಆಯುಕ್ತರು(ಷಪೂರ್ವ)ರಷರ ವಿಚಾರಣೆ 
ಹಂತದಲ್ಲಿ ಇರುತ್ತದೆ. ಆದರೆ. ಖಾತೆದಾರರು ಈ ಹಿಂದೆ ಘೋಷಣೆ 
ಮಾಡಿ, ಆಸ್ಥಿತೆರಿಗೆ ಪಾಪತಿಸುತ್ತಿದ್ದಂತೆ 2017-18 Checq 
No.013634 dated:12-07-2018 Rs. 7114265 
2018-19 Chequ No.013635 dated: 12-07-2018 
Rs. 5821216 2019-20 D.D:No.505765 dated:30 
08-21 Rs.6683248 2020-21 D.D.No:505765 


dated:30-08-21 Rs.6791002, Total:2:64,09,731/ 
ಗಳ ಮೊತ್ತವನ್ನು ಪಾವಶಿಸಿರುತ್ತಾರೆ. 


ಬೆಂಗಳೂರು ಟರ್ಪ್‌ ಕ್ಷಬ್‌, ನಂ.52, 
ದೇವರಾಜು ಅರಸು ರಸ್ತೆ, (ರೇಸ್‌ 
ಕೋರ್ಸ್‌ ರಸ್ತೆ) 


pr) 


ಸ.ಕಂ.ಅ/ಶಾನ/ಪಿ.ಆರ್‌/235/2021-22 
ದಿನಾಂಕ:08/11/2021 ರಂದು ಆಸ್ತಿ ತೆರಿಗೆಯನ್ನು ಪಾವತಿಸಲು 
ಹಿಂಬರಹ ಜಾರಿ ಮಾಡಲಾಗಿರುತ್ತದೆ. 


nO-Scokiiherd ಮೆ: ಹೋಟೆಲ್‌ ಪರಾಗ್‌ ಲಿ. (ಲೆಸಿ), 
ನಂ.3/3. ಕಬ್ಬನ್‌ ರಸ್ತೆ. 7775550 


ಮ್ಯಾನೇಜಿಂಗ್‌ ಡೈರೆಕ್ಟರ್‌, ಬೆಂಗಳೂರು 
ಮೆಟ್ರೋ ಪಾಲಿಟನ್‌ ಟ್ರಾನ್ಸ್‌ ಪೋರ್ಟ್‌, 
12-ದೊಮ್ಮಲೂರು i 
; 384 


॥1-ಶಾಂತಲಾನಗರ 


ಒಟ್ಟು ಬಾಕಿ ರೂ.8,84,55,209.00 ರೂಗಳಲ್ಲಿ 
ರೂ.40,00,000.00 ಗಳನ್ನು ಪಾವತಿಸಿದ್ದು ಬಾಕಿ ಒಟ್ಟು 
ರೂ. 8.44,55,209/-ಗಳನ್ನು 2021-22ನೇ 
ಸಾಲಿನವರೆವಿಗೂ ಪಾಪತಿಸಬೇಕಾಗಿರುತ್ತದೆ. 
ನ್ಯಾಯಾಲಯದಲ್ಲಿ ದಾವೆಯು ಬಾಕಿ ಇರುತ್ತದೆ. 
ಟಿ.ಎಸ್‌.ಎಸ್‌. Count CaseW.P NO.55158/2018 
Advo PRASHANTH CHANDRA 


ದಿನಾಲಕ:17/06/2020 ರಂದು ಕಾರಣ ಕೇಳಿ ನೋಟಿಸ್‌ನ್ನು ಜಾರಿ 
ಮಾಡಲಾಗಿರುತ್ತದೆ. ಹಾಗೂ ಬಿನಾಂಕ:25-11-2020 ರಂದು 
ವಾರೆಂಟ್‌ ಜಾರಿಗೊಳಿಸಲಾಗಿರುತ್ತದೆ. 


ಒಟ್ಟು ಬೇ ಬಾಕಿ ಆಸ್ತಿ 
ತೆರಿಗೆ (ಆಸ್ತಿತೆರಿಗೆ 4 
ಉಪಕರ) 


ವಸೂಲಾತಿಗೆ ಕೈಗೊಂಡಿರುವ ಕ್ರಮ 


ದಿನಾಂಕ:10/12/2021 ರಂದು ಆದರ್ಶ ಗ್ರೂಪ್‌ 
ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ಆಸ್ತಿ ತೆರಿಗೆ ಪರಿಷ್ಕರಣೆ [ಸ್ಪತ್ತಿನ ಕಂದಾಯ ಪರಿಷ್ಕರಣಾ ಆದೇಶದ ವಿರುದ್ದು ಘನ ಉಚ್ಛ 
ಸಂಬಂಧ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಅಂತಿಮ ನ್ಯಾಯಾಲಯದಲ್ಲಿ ಡಬ್ಲೂ.ಪಿ ಸಂ:7951/2013 ದಾಖಲಿಸಿದ್ದು, 
'ತೀರ್ಪಿಗೆ ಬದ್ಧವಾಗಿ ಹಾಲಿ ಬಾಕಿ ಇರುವ ಆಸ್ತಿ ತೆರಿಗೆಯನ್ನು [ವಿಚಾರಣಾ ಹಂತದಲ್ಲಿರುತ್ತದೆ. 
ಪಾವತಿಸಲು ಕೋರಲಾಗಿರುತ್ತದೆ. 


ಮೆ: ಆದರ್ಶ ಪ್ರಾಪರ್ಟೀಸ್‌ ಡೆವಲಪ್‌ 
ಮೆಂಟ್ಸ್‌, ನಂ.1, ಕ್ಯಾಂಪ್‌ ಬೆಲ್‌ ರಸ್ತೆ 


§ ಗ-ಶಾಂತಲಾನಗರ 
7 |l1-ಶಾಂತಲಾನಗರ 


F 11-ಶರಂತಲಾನಗರ 


ಗ-ಶಾಲತಲಾನಗರ 


1329989 
ಮೆ:ಯುನೈಟೆಡ್‌ ಬೆವರೀಸ್‌ ಲ್ಲಿ 
ನಂ.24/7. ವಿಠಲ್‌ ಮಲ್ಯಾ ರಸ್ತೆ 1429326 5681304 


ಮಂಜುಳಾ .ವಿ. ಕೃಷ್ಣ, ನಂ.8/4. 
ಮೆಗರಾಶ್‌ ರಸ್ತೆ. 486773 4867730 
ಮಂಜುಳಾ .ವಿ. ಕೃಷ್ಣ, ನಂ.85. 
ಮೆಗರಾತ್‌ ರಸ್ತೆ 486773 4867730 


3425345 3425345 


ದಿನಾಂಕ:01/1212021 ರಂದು ಮಾನ್ಯ ಉಪ ಆಯುಕ್ತರು 


(ಪೂರ್ವ)ರವರು ಲಃcal liquidator ರವರಿಗೆ ಬಾಕಿ 
ಇರುವ ಆಸ್ತಿ ತೆರಿಗೆಯನ್ನು ಪಾವತಿಸುವಂತೆ ಪತ್ರವನ್ನು 
ನೀಡಿರುತ್ತಾರೆ. 


ಸದರಿ ಆಸ್ತಿಯ ಪಾಲುದಾರಿಕೆ ಬಗ್ಗೆ ಕುಟುಂಬದ ಸಡಸ್ಯರು 
ನ್ಯಾಯಾಲಯದಲ್ಲಿ ಓ.ಎಸ್‌. ಸಂ.3590/201 ಶಲ್ಲಿ ಪ್ರಕರಣವನ್ನು 
ದಾಖಲಿಸಿದ್ದು, ಕಟ್ಟಡದ ಬಾಡಿಗೆ ಮೊತ್ತ ಮಾನ್ಯ ನ್ಯಾಯಾಲಯಕ್ಕೆ 
ಸಂದಾಯವಾಗುತ್ತಿದೆ. ಈ ಕಛೇರಿಯಿಂದ ದಿನಾಂಕ:28/08/2020 
ರಂದು ಕಾರಣ ಕೇಳಿ ನೋಟಿಸ್‌ನ್ನು ಜಾರಿ ಮಾಡಲಾಗಿದ್ದು, ಸದರಿ 
ಖಾತೆದಾರರು ತೆರಿಗೆಯನ್ನು ಪಾವತಿಸುವ ಸಂಬಂಧ 
ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿರುತ್ತಾರೆ. 


ದಿನಾಂಕ:28/8/2020 ರಂದು ನೋಟಿಸ್‌ ಸಂಖ್ಯೆ 22654 
ಜಾರಿ ಮಾಡಲಾಗಿರುತ್ತದೆ 


ಸದರಿ ಆಸ್ಲಿಯ ಪಾಲುದಾರಿಕೆ ಬನ್ನೆ ಕುಟುಂಬದ ಸದಸ್ಯರು 
ನ್ಯಾಯಾಲಯದಲ್ಲಿ ಓ.ಎಸ್‌. ನಂ.3590/2011 ರಲ್ಲಿ ಪ್ರಕರಣವನ್ನು 
ದಾಖಲಿಸಿದ್ದು. ಕಟ್ಟಡದ ಬಾಡಿಗೆ ಮೊತ್ತ ಮಾನ್ಯ ನ್ಯಾಯಾಲಯಕ್ಕೆ 
ಸಂದಾಯವಾಗುತ್ತಿದೆ. ಈ ಕಛೇರಿಯಿಂದ ದಿನಾಂಕ:28/%/2020 
ರಂದು ಕಾರಣ ಕೇಳಿ ನೋಟಿಸ್‌ನ್ನು ಜಾರಿ ಮಾಡಲಾಗಿದ್ದು, ಸದರಿ 
ಖಾತೆದಾರರು ತೆರಿಗೆಯನ್ನು ಪಾವತಿಸುವ ಸಂಬಂಧ 
ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿರುತ್ತಾರೆ. 


ದಿನಾಂಕ:28/08/2020 ಠಲದು ನೋಟಿಸ್‌ ಸಂಖ್ಯೆ 22655 
ಜಾರಿ ಮಾಡಲಾಗಿರುತ್ತದೆ 


1 ದಿನಾಂಕ:23/107/2021 ರಂದು ನೋಟಿಸ್‌ ಸಂಖ್ಯೆ: 10321 
ಜಾರಿ ಮಾಡಲಾಗಿರುತ್ತದೆ. 
2) ದಿನಾಂಕ:02/2/2021 ರಂದು ನೋಟಿಸ್‌ ಸಂಖ್ಯೆ: 
22631 ಜಾರಿ ಮಾಡಲಾಗಿರುತ್ತದೆ. 


ಹಯಾಗೀವಾ ಹೋಟೆಲ್ಲ್‌ & ರೆಸಾರ್ಟ್‌ ಪೈ 


111-ಶಾಲತಲಾನಗರ 
ಲಿ. ಕಸ್ತೂರಬಾ ರಸ್ತೆ 


. 2020-2021ನೇ ಸಾಲಿನ ಆಸ್ತಿ ತೆರಿಗೆ ಪಾವತಿಸಬೇಕಿದೆ 


ತನು ವಾರ್ಡ್‌ ಸಂಖ್ಯೆ ಮತ್ತು | ಖಾತೆದಾರರ ಹೆಸರು, ಸ್ಪಿನ ಸಂಖ್ಯೆ 
ಸಂಖ್ಯೆ ಹೆಸರು ಮತ್ತು ವಿಳಾಸ 


ವಸೂಲಾತಿಗೆ ಕೈಗೊಂಡಿರುವ ಕ್ರಮ ಷರಾ 


ಸದರಿ ಆಸ್ತಿಯ ಪಾಲುದಾರಿಕೆ ಬಗ್ಗೆ ಕುಟುಂಬದ ಸದಸ್ಯರು 
ನ್ಯಾಯಾಲಯದಲ್ಲಿ ಓ.ಎಸ್‌, ನಂ.3590/201 ರಲ್ಲಿ ಪ್ರಕರಣವನ್ನು 
ದಾಖಲಿಸಿದ್ದು, ಕಟ್ಟಡದ ಬಾಡಿಗೆ ಮೊತ್ತ ಮಾನ್ಯ ನ್ಯಾಯಾಲಯಕ್ಕೆ 
ಸಂದಾಯವಾಗುತ್ತಿದೆ. ಈ ಕಛೇರಿಯಿಂದ ದಿನಾಂಕ;28/08/2020 
ರಂದು ಕಾರಣ ಕೇಳಿ ನೋಟಿಸ್‌ನ್ನು ಜಾರಿ: ಮಾಡಲಾಗಿದ್ದು, ಸದರಿ 
ಖಾತೆದಾರರು ತೆರಿಗೆಯನ್ನು ಪಾವತಿಸುವ ಸಂಬಂಧ 
ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿರುತ್ತಾರೆ. 


ಮಂಜುಳಾ .ವಿ. ಕೃಷ್ಣ, ನಂ.8/3, 


111-ಶಾಂತಲಾನಗರ 
Me ಮೆಗರಾತ್‌ ರಸ್ತೆ 


'ದಿನಾಂಕ:28/08/2020 ರಂದು: ನೋಟಿಸ್‌ ಸಂಖ್ಯೆ: 22653 
ಜಾರಿ ಮಾಡಲಾಗಿರುತ್ತದೆ 


ಭಗವಾನ್‌ ಮಹಾವೀರ್‌ ಜೈನ್‌ ಆಸ್ಪತ್ರೆ, 


ನಂ.17/, ಮಿಲ್ಲರ್‌ ಟೃಂಕ್‌ ಬೆಡ್‌ ಏರಿಯಾ. 
ವಸಂತನಗರ 


93-ವಸಂತನಗರ 


ನ್ಯಾಯಾಲಯದಲ್ಲಿ ಎಂ.ಎ ನಂ.20/7-18, ದಾವೆ ಇದ್ದು, ಬೇಡಿಕೆ 


lec: Ria ಮೊತ್ತದಲ್ಲಿ ಶೇಕಡ 25% ರಷ್ಟು ಪಾವತಿಸಲು ಆದೇಶಿಸಿರುತ್ತಾರ. 


ನೋಟಿಸ್‌ ಸಂ.ಸ.ಕ೦.ಅ(ವನ)ಡಿ.ಎ(ವಾ-110)ಪಿ.ಆರ್‌/09/2021-22 
965960 2897880] ದಿನಾ೦ಕ:19-07-2021 ರಂದು ನೋಟಿಸ್‌ ನೀಡಲಾಗಿರುತ್ತದೆ. ಪ್ರತಿ 
ಲಗತ್ತಿಸಿದೆ 


ಮೆ:ಜಿ.ಟಿ.ವಿ. ಏಸ್ಟೇಟ್ಸ್‌ ನಂ.3/2, ಇನ್ನೆಂಟ್ರೀ 
ರಸ್ತೆ 


ಸ್ಟ್‌ ಡೇಟೆಡ್‌ ಚೆಕ್‌ ನೀಡಿರುತ್ತಾರೆ. 
110-ಸಂಪಂಗಿರಾಮನಗರ 1 ವರ್ಷದ ಬಾಕಿ ಮೊತ್ತಕ್ಕೆ ಪೋಸ್ಟ್‌ 


ಉಳಿಕೆ ಮೊತ್ತ ಪಾವತಿಸಲು ನೋಟೀಸ್‌ ಜಾರಿ ಮಾಡಲಾಗಿದೆ. 


K ನೋಟಿಸ್‌ ನಂ.ಸ.ಕಂ.ಅ(ವನ)ಡಿ.ಎ(ವಾ-110)ಪ.ಆರ್‌/08/2021-22 
1324088 2648176|'ದಿಸಾ೦ಕ:19-07-2021 ರಂದು ನೋಟಿಸ್‌ ನೀಡಲಾಗಿರುತ್ತದೆ. ಪ್ರತಿ 
ಲಗತ್ತಿಸಿದೆ 


ಮೆ:ಮೋನಾರ್ಕ್‌ ಸಿಟಾಡಲ್‌ ಪ್ರೈ.ಲಿ 
ನಂ.67, ಇನ್ನೆಂಟ್ವೀ ರಸ್ತೆ 
pe pe 


10-ಸಂಪಂಗಿರಾಷನಗರ 


ಬಾಕಿ ಮೊತ್ತ ಪಾವತಿಸಲು ನೋಟೀಸ್‌ ಜಾರಿ ಮಾಡಲಾಗಿದೆ. 


ನೋಟಿಸ್‌ ನಂ.ಸ.ಕಂ.ಅ(ವನ)ಡಿ.ಎ(ವಾ-110)ಪ.ಆರ್‌/010/2021- 
869682 2609046] "22 ದಿನಾಂಕ:19-07-2021 ರಂದು ನೋಟಿಸ್‌ ನೀಡಲಾಗಿರುತ್ತದೆ. 
ಪ್ರತಿ ಲಗತ್ತಿಸಿದೆ 


SE EN EE TT RSET SESE 


ರ್ಷದ ಬಾಕಿ ಮೊತ್ತಕ್ಕೆ ಹೋಸ್ಟ್‌ ಡೇಟೆಡ್‌ ಚೆಕ್‌ ನೀಡಿರುತ್ತಾರೆ. 
110-ಸಂಪಂಗಿರಾಮನಗರ |ಎಲ್‌.ಜಯರಾಮ, ನಂ.3/23. ಇನ್ನೆಂಟ್ಟೇ ರಸ್ತೆ. 1] ವರ್ಷ ತಕ್ಕ ಸ್ಸ್‌ 


ಉಳಿಕೆ ಮೊತ್ತ ಪಾವತಿಸಲು ನೋಟೀಸ್‌ ಜಾರಿ ಮಾಡಲಾಗಿದೆ. 


ದಕ್ಷಿ ಣ: ವಲಯ 


38404349 230426094 


16231107 


SUBRAMANYA CONSTRUCTION 
AND DEVELOPMENT COMPANY 


Partialy Paid, Court Case .No 6567/2020 


L, 
12/1, 12/2 BANNERAGHATTA 
ROAD , GURAPPANAPALYA 


BANGALORE TRANSPORT 
SERVICE 


35792344 
ಶ್ರೀ.ಎಂ.ಬಾಬುರೆಡ್ಡ ಎ.ಮುನಿರೆಡ್ಡಿ 
0 3343408 


Dasarahalli 


ವಸೂಲಾತಿಗೆ ಕೈಗೊಂಡಿರುವ ಕ್ರಮ ಷರಾ 
ಹ್‌ CRED 


T N Venkatesh and 
Pushpakumari V Rock Line 
Mall, Site No- 8, Katha No- 
321, NH-4, Jalahalli Cross, T 
Dasarahalli, Bangalore - 
560057. 


MS. R. R. ENGINEERING VACANT BUILDING NOTICE NO- 
RI wed REE: $y, ial 588793 7065516 9651.DT.24/7/2021 is agreed to pay 7 
NIVAS Peenya industria yer tax next month 
area (Chokkasandra) 
NAGASON AND COMPANY. 
OUT Bo K CLOTHING 1797520 3595040] NOTICE issued NO-9652.DT.24/7/2021 
Peenya industrial area 
(Chokkasandra) 


R.N.S. INDUSTRIES N. 
SREENIVAS AND N. 
JAYALAKSHMI 1-D-2 
Peenya industrial area 2247108 
(Chokkasandra) 
NELLAKADARANAHALL|, 
NELGEDRANAHALL 


Case is pending before Hon'ble High 
Court of Karnataka WP No- 14787/2021 
6084364 72043687] ( LB-BMP) (as per Court Order Deposit 
Amount Rs. 9,45,124/- and Rs. 
40,00,000/- ) 


15 


17527442 Industries Lock out 


| ತೆಮ 1 ವಾರ್ಡ್‌ ಸಂಖ್ಯೆ ಮತ್ತು 
ಸಂಖ್ಯೆ ಹೆಸರು 


ko 


HEN 
| ೈ 


M/s. SALARPURIA CONSULTANT 
(P) LTD & M/s. YOGA BIL 
24 LASKAR HOSUR ROAD 
ADUGODI 


pg Pe 
ನ ಪ pO ನ 
PVT LIMITED22 HOSUR ROAD 


6248864 31244320 
ADUGODI LAKKASANDRA 
HARISHCHANDRA SHETTY 
DIRECTOR (BMT C) 30TH 
Y.N GANGADHARSHETTY AND 


DEPO MANAGER MAHANAGARA 
SARIGE 20TH STAGE( HOLDER)'S 
KARIYAPPA ROAD 
JARAGANAHALLI 


MANAGING DIRECTOR BMTC 80 
FEET ROAD KORAMANGALA 
MAIN ROAD 


M/S MUDUTHA PROPERTIES 


OTHERS 08/1-30 HOUSR ROAD 1183255 5679622 Rs. 375574/- 


ADUGODI over due isrs. 2629018/- 


K.V.SRINIVAS 11/1 100 FEET 
ROAD 5TH BLOCK 3RD PHASE B 789230 3946150 
KANNADA BHAVANA 2/1]C 
ROAD, Sudhamanagar, Bangalore, 461357 3598581 
560002 
L.GOVINDA RA] 11 STH CROSS 
KATTARIGUPPE BSK 3RD STAGE 331753 3251183 
REVENUE Ganesha Mandir 
SUDHA RANI GOYAL, N.SUDHIR i 
.. KUMAR GOYAL, N.RAJEEV 
KUMAR GOYAL & N.PRADEEP b46860 3104928 
KUMAR'‘GOYAL, MEDICAL 
COLLEGE EAST MAIN ROAD 


NAGAR 


SK 3RD STAGE , PADMANABHA 


ತು | ವಾರ್ಡ್‌ ಸಂಖ್ಯೆ ಮತ್ತು | ಖಾತೆದಾರರ ಹೆಸರು, ಸ್ವತ್ತಿನ ಸಂಖ್ಯೆ 
ಸಂಖ್ಯೆ ಹೆಸರು ಮತ್ತು ವಿಳಾಸ 


ಚ್ಚಲ್ಲಟ್ಟಿರುತ್ತದೆ. 
ಸ್ಪತ್ತಿಗೆ ಜಾಕಿ ಉಳಿಸಿಕೊಂಡಿರುವ ಆಸ್ತಿ ತೆರಿಗೆಯನ್ನು ಬಡ್ಡಿ 
ಮೊತ್ತದೊಂದಿಗೆ ಲೆಕ್ಕಾಚಾರಗೊಳಿಸಿ ಪಾವಶಿಸುವಂತೆ 


M/S SRAVANA ALLOY STEEL PVT LTD 
4TH MAIN ROAD INDUSTRIAL SUBURUB 
2ND'STAGE PEENYA 


KLE SOCIETY BY THE CHAIRMAN 
THUMKUR ROAD BANGALORE 


ಓಟ್‌) ಮುಚ್ಚಲ್ಪಟ್ಟಿರುತ್ತದೆ. 


ಹಟ 


ಲೀಲಾ ಸ್ಕಾಟಿಷ್‌ ಲೇಸ್‌ ಪ್ರೆ $9 
ಕೆಂಗೇರಿ ಮುಖ್ಯರಸ್ತೆ 


ಲೆಕ್ಕಾಚಾರಗೊಳಿಸಿ 
ಸ್‌ ಜಾರಿಗೊಳಿಸಲಾಗಿದ್ದು, ವಸೂಲಾತಿಗೆ 


ಎವಾ - ರಿಗಂ ನ್ನು 
ಬಡ್ಡಿ ಮೊತ್ತದೊಂದಿಗೆ ಲೆಕ್ಕಾಚಾರಗೊಳಿಸಿ ಪಾವತಿಸುವಂತೆ 
ನೋಟೀಸ್‌ ಜಾರಿಗೊಳಿಸಲಾಗಿದ್ದು, ತದ ನಂತರ ಸದರಿ ಸ್ವತ್ತು 
ಸರ್ಕಾರಿ ಸ್ವಾಮ್ಯದ ಅಧೀನ ಸಂಸ್ಥೆಯಾಗಿರುವುದರಿಂದ ಆಸ್ತಿ 
ತೆರಿಗೆಯಿಂದ ವಿನಾಯಿತಿ ನೀಡುವಂತೆ ಕೋರಿರುವುದರಿಂದ 
ಸದರಿ ಸ್ಪತ್ತಿಗೆ ಸೇವಾಶುಲ್ಕವನ್ನು ನಿಗಧಿಪಡಿಸಿ. ಪಾವತಿಸಲು 


Yelahanka 


ಪ್ಯಾಲೇಸ್‌. (ಕಲ್ಯಾಣ ಮಂಟಪ) ಥಣಿಸಂದ್ರ 
ಮುಖ್ಯರಸ್ತೆ, ಬೆಂಗಳೂರು 


[ a 


ತನು |” ವಾರ್ಡ್‌ ಸಂಖ್ಯೆ ಮತ್ತು | ಖಾತೆದಾರರ ಹೆಸರು, ಸ್ಥತ್ತಿನ ಸಂಖ್ಯೆ 
ಸಂಖ್ಯೆ| ಹೆಸರು ಮತ್ತು ವಿಳಾಸ 


pe 


RAJA ENTERPRISES SAJJAN RAO 
14 ROAD, VISWESWARAPURAM , 539974 2591876 
BANGALORE 


GANGADHAR.T, 
RAMACHANDRA. T ANAND.S.T 
& MANJUNATH. T MAGADI 


MAIN ROAD 


K.C.VIJAYAKUMAR GRAPE 
NS 


Mahadevpura 


eR (Duble tree suit) SURAJ IN.PVT LTD 13489223 53956892 Notice Issued 
Ambalipura Grama 


M/S.NANDI CONSTRUCTIVE 2468597 19748776 Notice Issued 
Bellandur Grama 
KALYANI TECHPARK PRIVATE : 

ice ದೆ 
LIMITEDITPL Main'Road sli: Bi: Wicnos 
SOUL SPACE PROJECTS LTD 4691484 14074452 Notice Issued 
Bellandur Grama 


MANAGING DIRECTOR BMTC 
BANGALOREEPIP Industrial Area kai ಹೂಂ Mottee taued 
7576535 7576535 Notice Issued 


5370442 5370442 Notice Issued 


ps 
ul 


[ey 
i 


| | 


M/S. DEETA CONSTRUCTION PVT 
LTDSarjapur Road, Doddakanneli 


150 


SOUL SPACE PROJECT LTDAdjacent 
to Outer Varthur Road, {site no. 
17,19,20,21,22,26,29, 30,35,36,40- 
43,85-90,92,98,100-102,105-109) 


~ 


MSNV ನ 
8 ice t 
CONSTRUCTIONSDevarabisanahalli 5098128 509812 Notice issued 


58223812) 131497269) 


* Bommanahalli 


West 


DIVISION CONTROLER 
KARNATAKA STATE 
TRANSPORT DEPARTMENT ತತ Sake 
No-1/1, 17th Cross, MRCR, 


ಟಿ 


ಟೀಸ್‌ ಜಾರಿ ಮಾಡಲಾಗಿ ದಿನಾಂಕ:06/12/2021 

ರಂದು ಬೀಗ ಮುದ್ರೆ ಆಗಿದ್ದು ಸದರಿ ಖಾತೆದಾರರು ಮಾನ್ಯ 

ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಪ್ರಕರಣದ ಸಂಖ್ಯೆ 

W.P. No 22759/2021 ದಿನಾಂಕ10/12/12021 ರ 

ಅಭಿಷೇಕ್‌ ಡೆವಲಪರ್ಸ್‌ (ಮಂತ್ರಿಮಾಲ್‌) ಮು, ಎ FR 
ಹಿಐಡಿ ನಂ.26-42-1 2ನೇ ಮುಖ್ಯರಸ್ತೆ 112363786 344730818 ಕೋಟಿ ಚೆ ತ್ತದೆ. t 
ಮಲ್ಲೇಶ್ವರಂ 

; p) ್ಪತ್ರಿಃ ್ರು 7. 


131334014] 358800728 
336862843] 1991744506 


Grand Total 


Td 


ವಿಶೇಷ ಆಯುಕ್ತರು (ಕಂದಾಯ ) 
ಬೃಹತ್‌ ಬೆಂಗಳೂರು ಮಹಾನಗರ ೫” 


